ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2099 
2. 'ಸದಸ್ಯರ ಹೆಸರು : ಶ್ರೀ. ಎಸ್‌ವ್ಲಿ. ಸಂಕನೂರ (ಪದವೀಧರರ ಕ್ಷೇತ್ರ) 
3. ಉತ್ತರಿಸಬೇಕಾದ ದಿನಾಂಕ ' : 17.03.2022. 
4. ಉತ್ತರಿಸಬೇಕಾದ ಸಚಿವರು : ಮಾನ್ಯ ಮುಖ್ಯಮಂತ್ರಿಯವರು 
ಕೃ. ( K R 
ವ ಪ್ರಶ್ನೆ ಉತ್ತರೆ 


ಅ ರಾಜ್ಯದ ವಿವಿಧ ಇಲಾಖೆಗಳ|ರಾಜ್ಯದ ವಿವಿಧ ಇಲಾಖೆಗಳ (ಶಿಕ್ಷಣ ಇಲಾಖೆ ಹೊರತುಪಡಿಸಿ) ನೌಕರರ 
(ಶಿಕ್ಷಣ ಇಲಾಖೆ!ಮೇತನಡ ವಿವರಗಳು ಈ ಕೆಳಕಂಡಂತಿದೆ: 


ಇಗ 

ಗಲುತುಪರಿ ಹನ ವಿವರಗಳು ಅನುದಾನ (ರೂ. ಕೋಟಿಗಳಲ್ಲಿ 
ವೇತನಕ್ಕೆ ಖರ್ಚಾಗುವ ಹಣ - 

ಎಷು. (ಮಾಹಿತಿ 2020-21ನೇ ಸಾಲಿನ ಲೆಕ್ಕ 6064.55 
ನೀಡುವುದು) ' |2021-22ಸೇ ಸಾಲಿನ ಆಯವ್ಯಯ ಅಂದಾಜು 20195.81 


” — 
ಆ ರಾಜ್ಯದ ಸರ್ಕಾರಿ ಹಾಗೂರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ. ಪ್ರೌಡ ಶಾಲೆ ಹಾಗೂ 
ಅನುದಾನಿತ ಪ್ರಾಥಮಿಕ|ಪಡವಿ ಪೂರ್ವ ' ಕಾಲೇಜುಗಳ ಸಿಬ್ಬಂದಿಯ ವೇತನಡ ವಿವರಗಳು ಈ 
ಪ್ರೌಢ ಶಾಲೆ ಹಾಣೂ ಪದವಿ ಕೆಳಕೆಂಡಂತಿದೆ: 


ಪೂರ್ವ ಕಾಲೇಜುಗಳ ವಿವರಗಳು ಅನುದಾಸ (ರೂ. ಕೋಟಿಗಳಲ್ಲಿ 
ಸಿಬ್ಬಂದಿಯ ವೇತನ ಹಾಗೂ i 

ಪಿಂಚಣಿಗೆ ENS ಸರ್ಕಾರಿ ಶಾಲೆ|[ಅನುದಾನಿತ ಶಾಲೆ | 
ಹಣವೆಷ್ಟು; (ಮಾಹಿತಿ|2020-21ನೇ ಸಾಲಿನ ಲೆಕ್ಕ ER ತ 
ನೀಡುವುದು) 262೫-22ನೇ ಸಾಲಿನ ಆಯವ್ಯಯ 16628.84 '3768:28 


ಅಂದಾಜು. 


ಪಿಂಚಣಿಗೆ ಸಂಬಂಧಿಸಿದಂತೆ. ಸರ್ಕಾರಿ ಸಿಬ್ಬಂದಿಗಳು / ಅನುದಾನಿತ ಸಂಸ್ಥೆಯ 
ಸಿಬ್ಬಂದಿಗಳು ನಿವೃತ್ತರಾದ ನಂತರ ಅವರಿಗೆ ಪಿಂಚಣಿಯನ್ನು ಇಲಾಖಾಪಾರು। 
ಪಾವತಿಸಲಾಗುವುದಿಲ್ಲ. ಆಯವ್ಯಯದಲ್ಲಿನ ಪ್ರಧಾನ ಲೆಕ್ಕ ಶೀರ್ಷಿಕೆ; 2071ರಡಿ 
ಅನುದಾನವನ್ನು ಒದಗಿಸಿಕೊಂಡು ನಿಯಮಗಳನುಸಾರ' 
ಪಾವತಿಸಲಾಗುವುದು. 2020-21ನೇ ಸಾಲಿನಲ್ಲಿ ರೂ: 18936;46 
ಡೋಟಿಗಳಷ್ಟು ಪಿಂಚಣಿಯನ್ನು ಪಾವತಿಸಲಾಗಿದೆ. ಹಾಗೂ 2021-22ನೇ ಸಾಲಿನ 
ಆಯವ್ಯಯದಲ್ಲಿ ರೊ. 234.63 ಕೋಟಿಗಳಷ್ಟು ಅನುದಾನವನ್ನು 
ಮೀಸಲಿರಿಸಲಾಗಿದೆ. 


ಇ [ರಾಜ್ಯದ ಸರ್ಕಾರಿ ಹಾಗೂ ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಪ್ರಾಢಮಿಕ, ಪ್ರೌಢ ಶಾಲೆ ಹಾಗೂ|' 


2 


Generated kom cOifipc by © YAGADEESHA. co SIGH): JOINT SECREATIAY, CMO. oh 14/03/7022 05:08 PM 


DFA/693425 


File No. ‘FD/31/8GL/2022-FRC-FINANCE DEPT.SEC {Computer No, 720979) 


ಅನುದಾನಿತ ಪದವಿ ಕಾಲೇಜು 
ಹಾಗೂ ಉನ್ನತ ಶಿಕ್ಷಣ 
ಸಂಸ್ಥೆಗಳ ಸಿಬ್ಬಂದಿ ಹೇತನ 
ಹಾಗೂ ಪಿಂಚಣಿಗೆ 
ಖರ್ಚಾಗುವ ಹಣವೆಷ್ಟು, 


— 


ಪದವಿ ಪೂರ್ವ ಕಾಲೇಜುಗಳ ಸಿಬ್ಬಂದಿಯ ವೇತನದ ವಿವರಗಳು. ಈ 
ಕೆಳಕಂಡಂತಿದೆ: 


ವಿವರಗಳು ಅಸುದಾಸ (ರೂ. ಕೋಟಿಗಳಲ್ಲಿ 
ಸರ್ಕಾರಿ ಪದವಿ|ಅನುದಾನಿತ ಪದಪಿ 
ಕಾಲೇಜು ಕಾಲೇಜು 

2020-21ನೇ ಸಾಲಿನ 1546.7] 1923.86 

ಲಿಕ್ಕ 

2021-22ನೇ ಸಾಲಿನ 1801.40 2063.32 

ಆಯವ್ಯಯ ಅಂದಾಜು 


ಪಿಂಚಣಿಗೆ ಸಂಬಂಧಿಸಿದಂತೆ, ಸರ್ಕಾರಿ ಸಿಬ ಿಂದಿಗಳು / ಅನುದಾನಿತ 
ಸಂಸ್ಥೆಯ ಸಿಬ್ಬಂದಿಗಳು ನಿವೃತ್ತರಾದ ನಂತರ ಅವರಿಗೆ ಪಿಂಚಣಿಯನ್ನು 
ಇಲಾಖಾವಾರು. ಪಾವತಿಸಲಾಗುಪುದಿಲ್ಲ. ಆಯವೃ ್ಯೈಯದಲ್ಲಿನ ಪ್ರಧಾನ ಲೆಕ್ಕ 
ಶೀರ್ಷಿಕೆ: ೭2೦7ರಡಿ ಅನುದಾಸವನ್ನು ಒದಗಿಸಿಕೊಂಡು ನಯಮಗಳಸುಸಾರ 


ಪಾವತಿಸಲಾಗುವುದು. 2020-. 2ನೇ ಸಾಲಿನಲ್ಲಿ ರೂ. `18936.46 
ಕೋಟಿಗಳಷ್ಟು ಪಿಂಚಣಿಯನ್ನು ಪಾವತಿಸಲಾಗಿದೆ ಹಾಗೂ 2021-22ನೇ ಸಾಲಿನ] 
ಅಯವ್ಯ ಯದಲ್ಲಿ ರೂ. "ತ. 63 ಕೋಟಿಗಳಷ್ಟು ಅನುಬಾನವನ್ನು 
ಮೀಸನಿರಿಸಲ್‌ಗಿದೆ. 


- 


ರಾಜ್ಯದ ಸಾಮಾಜಿಕ ಭದ್ರತಾ 
ಯೋಜನೆಗೆಳಾದ ವೃದ್ಧಾಪ್ಯ 
ವೇತನ, ಸಂಧ್ಯಾ ಸುರಕ್ಷಾ 
ವೇತನ, ಮೈತ್ರಿ ಯೋಜನೆ, 
ಅಂಗವಿಕಲ ಮವೇತಸ, ವಿಧವಾ 


ಖರ್ಚಾಗುವ ಹಣ ಎಷ್ಟು, 


ವೇತನ ಮುಂತಾದುವುಗಳಿಗೆ KR 


[ರಾಜ್ಯದ ಸಾಮಾಜಿಕ ಭದ್ರತಾ ಯೋಜನೆಗಳಾದ ವೈದ್ಧಾಪ್ಯ ವೇತನ, ಸಂಭ್ಯಾ 
ಸುರಕ್ಷಾ'`'ವೇತನ, ಮೈತ್ರಿ ಯೋಜನೆ, ಅಂಗವಿಕಲ ವೇತನ, .ವಿಧಪಾ ವೇತನ 
ಮುಂತಾದವುಗಳಿಗೆ ಆಯವ್ಯಯದಲ್ಲಿ ಮೀಸಲಿಟ್ಟ ಹಾಗೂ ವೆಚ್ಚವಾದ 


ಅನುದಾನದ ವಿವರಗಳು ಈ ಕೆಳಕಂಡಂತಿರುತ್ತದೆ; 


(ರೂ: ಕೋಟಿಗಳಲ್ಲಿ) 
ಕ್ರ, [ವಿವರಗಳು 2೦20-21ನೇ ಸಾಲಿಸ2೦21-22ನೇ ಸಾಲಿನ 
ಸಂ. ಲೆಕ್ಕ ' ಆಯವ್ಯಯ ಅಂದಾಜು 

“r T- 
[ಅಂಗವಿಕಲರಿಗೆ ಹಾಗೂ ಬಡ 8 168.86 
ಅಂಗವಿಕಲರಿಗೆ ಮಾಸಿಕ ಧನ 
ಸಹಾಯ 
R [Rye ಸಾಮಾಜಿಕ ಭದ್ರತ[' 3468.80! 3648.49 
| [ಸಂಧ್ಯಾ ಸುರಕ್ಷ) 
,  [ನುದಾಷ್ಯ ವಿಶ್ರಾಂತಿ ವೇತನ! 1443:85| 1503.09 
(ಎನ್‌.ಎಸ್‌.ಎ.ಪಿ) 
| [ನಿರಾಧಾರ ವಿಧಪಾ  ಪೇಡನ! 1317;26| 1334:01 
(ಎನ್‌.ಎಸ್‌.ಎ.ಪಿ] _ 
5 ಮನಸ್ಸಿಸಿ 98.10 102.83, 
K ಮೈತ್ರಿ 137 175 


433425 
“4 


[4 ಠೈತರ ಆತ್ಮಹತ್ಯೆ ಪ್ರಕರಣಗಳಿಗೆ 65.04 68.14 
ವಿಧವಾ ಪಿಂಚಣಿ ' 

4 |ಅಸಿಡ್‌ದಾಳಿ ಸಂತ್ರಸ್ತರಿಗೆ ಪಿಂಚಣಿ 613 0.22 
ಎಂಡೋಸಲ್ಸಾನ್‌ ಸಂತ್ರಸ್ತರಿಗೆ 21 27.61 
ಮಾಸಿಕ ಆರ್ಥಿಕ ನೆರವು 


ಉ ರಾಜ್ಯದೆ ಒಟ್ಟು 'ಆದಾಯದಲ್ಲಿ|[ರಾಜ್ಯದ ಒಟ್ಟು ಆದಾಯದಲ್ಲಿ ಪೇತನ, ಪಿಂಚಣಿ, ಸಾಲ ಮೆರುಪಾವತಿ, ಬಡ್ಡಿ 
ವೇತನ, ಪಿಂಚಣಿ ಹಾಗೂ।ಪಾವತಿ, ಆಡಳಿತಾತ್ಮಕ ವೆಚ್ಚ ಹಾಗೂ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ 


ಸಾಮಾಜಿಕ ಭದ್ರತಾ|ವೆಚ್ಚವಾಗಿ ಅಭಿವೃದ್ಧಿ ಯೋಜನೆಗಳಿಗೆ ಉಳಿಯುವ ಅನುದಾನದ ವಿವರಗಳು ಈ 
ಯೋಜನೆಗಳಿಗೆ ವೆಚ್ಚವಾಗೆ|ಕೆಳಕಂಡಂತಿರುತ್ತದೆ; 
ಅಭಿವೃದ್ಧಿ ಯೋಜನೆಗಳಿಗೆ (ರೂ. ಕೋಟಿಗಳಲ್ಲಿ) 
ಉಳಿಯುವ ಹಣ ಎಷ್ಟು? 
ವಿಷರಗಳು '  |2020-21ನೇ ಸಾಲಿನ[2021-22ನೇ ಸಾಲಿನ 
[ ಟಿಕ್ಕ ಆಯವ್ಯಯ ಅಂದಾಜು 


ಅಭಿವೃದ್ಧಿ ಯೋಜನೆಗಳಿಗೆ 


ಉಳಿಕಿಯಾಗುವ 123608,00 1926.39 
ಅನುದಾನ 
ಸಾಂಷ್ಯ ಆತ ಪಜಲ್‌ ETE 
ದ V ನ್‌ 
ಗ (ಬಸವರಾಜ ಬೊಮ್ಮಾಯಿ) 


Ce 


ದ 


4 


Genoraed tom cols by G JAGADEESHA. CMO-JS(G). JOINT SI CHEAIRY, CMO nn 14/03/2022 05.08 PM 


